ಕರ್ನಾಟಕ ವಿಧಾನ ಪರಿಷತ್ತು 
:01. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 522 
————————————— ee 
02. ' ಮಾನ್ಯ ವಿಧಾನ ಪರಿಪತ್ತಿನ ಸದಸ್ಯರ ಹೆಸರು ಶ್ರೀ ಕೆ. ಗೋವಿಂದರಾಜ್‌ 
4 4 (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

03.  ಉತರಿಸುವ ದಿನಾಂಕ : 16.09.2021 

04. ಉತ್ತರಿಸುವ ಸಚಿವರು. : ಮಾನ್ಯ ಗೃಹ ಸಚಿವರು 


ಸಾ 


ಪ್ರಶ್ನೆ 


ET 


ಉತ್ತರೆ 


ಅ ಕಳವ 3 ವರ್ಷಗಳ "ಇವವ ರಾಷ್ಯದಕ್ಷ್‌ 


| ಸಂಭವಿಸಿರುವ ಲಾಕಖ್‌ಡೆತ್‌ 
(ಜಿಲ್ಲಾವಾರು, ವರ್ಷವಾರು ಪ್ರ A: 


ಪ್ರಕರಣಗಳು 
ಎಷ್ಟು; 
ಮಾಹಿತಿ ಒದಗಿಸುವುದು) 


ರಾಜ್ಯದಲ್ಲಿ ಕಳೆದ 3 ವರ್ಷಗಳ ಅವಧಿಯಲ್ಲಿ ಫಾರ್‌ 
ಅಭಿರಕ್ಸೆಯಲ್ಲಿ ಸಂಭವಿಸಿದ ಒಟ್ಟು 27 ಮರಣ ಪ್ರಕರಣಗಳ 
ವಾರು, ವರ್ಷವಾರು ವಿವರಗಳನ್ನು ಅನುಬಂಧ-ಅ ನಲ್ಲಿ 
ದಗಿಸಲಾಗಿದೆ. 


rs 


ಹಾಜರುಪಡಿಸುವಲ್ಲಿ ಇರುವ ವಿಳಂಬವನ್ನು 
ಸರ್ಕಾರವು ಗಂಭೀರವಾಗಿ ಆಲೋಟೆಸಿದೆಯೇ; 
ಹಾಗಿದ್ದಲ್ಲಿ, ಈ ನಿಟ್ಟಿನಲ್ಲಿ ಇರುವ ನ್ಯೂನ್ಯತೆ 
ಕುರಿತಾಗಿ ಸಂಪೂರ್ಣ ವಿವರ ಒದಗಿಸುವುದು; 


| ಈ ಲಾಕಪ್‌ಡೆತ್‌ ಪ್ರಕರಣಗಳಿಗೆ ಸರ್ಕಾರವು | ಹೊಲೇಸ್‌ ಅಭಿರಕ್ಟೆಯಲ್ಲಿ ಸಂಭವಿಸಿದ ಮರಣ ಪ್ರಕರಣಗಳನ್ನು | 

ಕಂಡುಕೊಂಡ ಕಾರಣಗಳು ಏನು; | ಗಂಭೀರವಾದ ಪ್ರಕರಣಗಳೆಂದು ಪರಿಗಣಿಸಿ ತನಿಖೆಯನ್ನು ಸಿಐಡಿ 

(ಪ್ರಕರಣವಾರು ಪ್ರತ್ಯೇಕ ' ಮಾಹಿತಿ ಘಟಕಕ್ಕೆ ಹಸ್ತಾಂತರಿಸಲಾಗಿದ್ದು, ಸದರಿ ವರದಿಯಾದ ಮರಣ 

ಒದಗಿಸುವುದು) ಪ್ರಕರಣಗಳಲ್ಲಿ ಕೈಗೊಳ್ಳಲಾದ ಕ್ರಮ ಹಾಗೂ ಪ್ರಸ್ತುತ ಹಂತದ 
ವಿವರವನ್ನು ಅನುಬಂಧ-ಆ ದಲ್ಲಿ ನೀಡಲಾಗಿದೆ. 

ನದ ಕಾರಣವಾಗಿ ಬಂಧಿಸಲಾದ ಬಂಧಿಸಲಾದ ವ್ಯಕ್ತಿಗಳನ್ನು ನ್ಯಾಯಾಲಯದ. ಎದುರು 

ವ್ಯಕ್ತಿಗಳನ್ನು ಶೀಘ್ರ ನ್ಯಾಯಾಲಯದ ಮುಂದೆ ಶೀಘ್ರವಾಗಿ ಹಾಜರುಪಡಿಸದೆ ವಿಳಂಬ ಮಾಡಿದಂತಹ 


ಪ್ರಕರಣಗಳನ್ನು ಸರ್ಕಾರವು ಗಂಭೀರವಾಗಿ ಪರಿಗಣಿಸುತ್ತದೆ. 
ಅಪರಾಧ ದಂಡ ಪ್ರಕ್ರಿಯಾ ಸಂಹಿತೆ , 1973ರ ಕಲಂ41 
ರನ್ಯಯ ಪೊಲೀಸ್‌ ವಶಕ್ಕೆ ಪಡೆಯಲು ಅನುಸರಿಸಬೇಕಾದ 
ಕ್ರಮಗಳ ಕುರಿಠಶು ಪೊಲೀಸ್‌ ಪ್ರಧಾನ ಕಛೇರಿ ಸುತ್ತೋಲೆ 
ಸಂಖ್ಯ: ಅಪರಾಭ-2/92/ವಾರಂಟ್‌/2012, ದಿನಾಂಕ: 25.07.2012 


-ರಲ್ಲಿ ಎಲ್ಲಾ ಘಟಕಾಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. 


ಮುಂದುವರೆದು, ಅಪರಾಧ ದಂಡ ಪ್ರಕ್ರಿಯಾ ಸಂಹಿತೆ 
1973ರ ಕೆಲಂ 57 ರನ್ವಯ ಪೊಲೀಸ್‌ ವಶಕ್ಕೆ ಪಡೆಯಲಾದ 
ವ್ಯಕ್ತಿಯನ್ನು 24 ಗಂಟೆಗಳ ಅವಧಿಯೊಳಗಾಗಿ ರ 
ಪಡೆ ಹಾಜರುಪಡಿಸಬೇಕಿದ್ದು ಇದರನ್ವಯ ಅಗತ್ಯ ಕ್ರಮ 
ಕೈಗೊಳ್ಳಲಾಗುತ್ತಿದೆ. 


ಲಾಕಪ್‌ಡೆತ್‌' 
ಹಾಕುವ 
ಸಕಾರಾತ್ಮಕವಾದ 
ಪರಿಹಾರಾತ್ಮಕವಾದ 
ರೂಪಿಸಿದೆಯೇ? 


, ಪ್ರಕರಣಗಳನ್ನು ತೊಡೆದು 
ನಿಟ್ಟಿನಲ್ಲಿ ಸರ್ಕಾರವು 

ಹಾಗೂ 
ಯೋಜನೆಯನ್ನು 
ಹಾಗಿದ್ದ ಲ್ಲಿ, ಈ ಕುರಿತು 


| ಮಾಹಿತಿಯನ್ನು ಒದಗಿಸುವುದು? 


ಸ್ಥಾಯಿ ಆದೇಶ ಸಂಖ್ಯೆ: 881 ಹಾಗೂ 937ರಲ್ಲಿ ಘೊಲೀಸ್‌ 
ಅಭಿರಕ್ಷೆಯಲ್ಲಿ ಸಂಭವಿಸಿದ ಮರಣ ಪ್ರಕರಣಗಳನ್ನು ತಡೆಗಟ್ಟಿಲು 
ಅನುಸರಿಸಬೇಕಿರುವ ಕ್ರಮಗಳ ಕುರಿತು ಘಟಿಕಾಧಿಕಾರಿಗಳಿಗೆ 
ನಿರ್ದೇಶನ ನೀಡಲಾಗಿದೆ. 

ಮುಂದುವರೆದಂತೆ ಘನ ಸರ್ವೋಚ್ಛ ನ್ಯಾಯಾಲಯದ 
ಪ್ರಕರಣ ಸಂಖ್ಯೆ: 2302 of 2017 in the matter of Shafhi 
Mohammad V/s The State of Himachal Pradesh ನ ಆದೇಶ 


ಕ, 


ಔನಾಂಕ:03.04.2018 ರಲ್ಲಿ ನೀಡಿರುವ ನಿರ್ದೇಶನಗಳಂತೆ. ರಾಟ್ಯದ 
ಒಟ್ಟು 1054 ಹೊಲೀಸ್‌ ಠಾಣೆಗಳಲ್ಲಿ 857 (ಪೆ.ಘಥೀಸ್‌ 


ನ 


ಆಧುನೀಕರಣ ಯೋಜನೆಯಡಿಯಲ್ಲಿ 774 ಪೊಲೀಸ್‌ ಠಾಣೆಗಳಿಗೆ 
ಹಾಗೂ "ವಿವಿಧ ಸಂಸ್ಥೆ ಅಥವಾ Contribution ರೀತಿಯಲ್ಲಿ 83 
ಪೊಲೀಸ್‌ ಠಾಣೆಗಳಲ್ಲಿ) ಸಿಸಿಟಿವಿ ಕ್ಯಾಮರಗಳನ್ನು ಈಗಾಗಲೇ 
ಅಳವಡಿಸಿದ್ದು, ಬಾಕಿ ಉಳಿದಿರುವ 197 ಪೊಲೀಸ್‌ ಠಾಣೆಗಳಿಗೆ 
ಶೀಘ್ರದಲ್ಲಿಯೇ ಅಳವಡಿಸುವ ಬಗ್ಗೆ ಈಗಾಗಲೇ ಕಾರ್ಯದೇಶ 
ನೀಡಲಾಗಿದೆ. ಸಿಸಿಟಿವಿ ಕ್ಯಾಮರಾಗಳನ್ನು ಪೊಲೀಸ್‌ ಠಾಣೆಗಳ 
ಪ್ರವೇಶ ದ್ವಾರ, ಸ್ವಾಗತ ಪ್ರದೇಶ, ಠಾಣಾಧಿಕಾರಿಯ ಕೊಠಡಿ 
ಮತ್ತು ಲಾಕಪ್‌ ಬಾಗಿಲಿನಲ್ಲಿ ಅಳವಡಿಸಲಾಗುತ್ತಿದೆ ಹಾಗೂ 
ಸದರಿ ಸಿಸಿಟಿವಿ ಕ್ಯಾಮರಾಗಳ ನಿರ್ವಹಣೆಗಾಗಿ ಸರ್ಕಾರದ ಆದೇಶ 
ಸಂಖ್ಯೆ: ಹೆಚ್‌ಡಿ 81 ಇಎಫ್‌ಎಸ್‌ 2020, ದಿನಾಂಕ: 15.12.2020 
ರನ್ವಯ ಈ ಕೆಳಕಂಡಂತೆ ರಾಜ್ಯ/ ಜಿಲ್ಲಾ ಮಟ್ಟಿದ 
ಮೇಲುಸ್ತುವಾರಿ ಸಮಿತಿಗಳನ್ನು ಸೃಜಿಸಲಾಗಿದೆ. 
ರಾಜ್ಯ ಮಟ್ಟಿದ ಮೇಲುಸ್ತುವಾರಿ ಸಮಿತಿ. 

(State Level Oversight Committee) 
1 ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ,1ಅ 
ಒಳಾಡಳಿತ ಇಲಾಖೆ 
5 Tರಾಕದ ಅಪರ ಮುಖ್ಯ ಕಾರ್ಯರರ್ಶಿ; 
ಆರ್ಥಿಕ ಇಲಾಖೆ 
3 ಮಹಾ ನರ್ಡ್‌ಕಕರು 
ಮಹಾ ನಿರೀಕ್ಷಕರು 


ಜಿಲ್ಲಾ ಮಟ್ಟಿದ ಮೇಲುಸ್ತುವಾರಿ ಸಮಿತಿ 
(District Level Oversight Committee) 


ಜಿಲ್ಲಾಧಿಕಾರಿಗಳು 
ಪೊಲಿಸ್‌ ಆಯಕ್ಷಹ 


ಜಿಲ್ಲಾ ವ್ಯಾಪಿ 


ಐ ಭಿ೨ 


ಪಾಲಿಕೆಯ ಮೇಯ 


ನು 
ರ್‌ 


HD 22 SDN 2021 


| | (ಅರಗ ಖ್ಯ 


ಗೃಹ ಸಚಿವರು 


